ಉದಯಭಾನು ಕಲಾಸ೦ಘದ ತ್ರೈಮಾಸಿಕ ಸುದ್ದಿಪತ್ರ 
ರಾಜ್ಯ ಪ್ರಶಸ್ತಿ ಪುರಸ್ಥತ ಸಾಹಿತ್ಯ - ಸ೦ಸ್ಥತಿ - ಸಮಾಜ ಸೇವಾ ಸಂ 


ಗೌರವ ಸಂಪಾದಕಹರು 
ಶ್ರೀವತ್ಸ ಹ್‌ 
ಸಂಪಾದಕರು ಸ 
ಡಾ ನಾ. ಗೀತಾಚಾರ್ಯ ಎ೬ 


ಹಾರ್ಯ 


ಎಂ. ನರಸಿಂಹ 
ಕ.ಏ. ರಾಧಾಕೃಷ್ಣ 
a ಹರು 


ಎನ್‌.ಆರ್‌. ಚಂದ್ರನ್‌ 


- 


ಎ. ರಳ “ಳಳ 
ಉಪಾಧ್ಯಕ್ಷರು 


ಬ. ಶ್ರೀನಿವಾಸ್‌ 
ರಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


pe ಪಡ ಕರ್ತಾ ಹ ೪ನ ಎನು 
ಸಹಾಯಕ ಕಾರ್ಯದರ್ವಿಗಳು 


ಕನಡ * ಟ್ಟ್‌್‌ ಕಾನಾ A ’ = 
ಜ. ಕೃಷ್ಣ ವಿದ್ಯಾರ್ಥಿ - ಯುವಜನರೊಂದಿಗೆ ಲೋಕಾಯುಕ್ತ ಸಂತೋಷ ಹೆಗಡೆ ಸಂವಾದ 


ಆ ತ 
ಕೇ ವಗ ಸತ್‌ 
BF 


ಶ್ರೀಮತಿ ತುಳಸಿ ಮತ್ತು ಶ್ರೀ ಎ. ಕೃಷ್ಣಮೂರ್ತಿ ಅವರಿಗೆ 


ಕ] | ನ ಕಾ  ್‌ೆ ಈ 


ನ್ಯಾಯಮೂರ್ತಿ ಶ್ರೀ ರಾಮಾಹೊಯಿಸ್‌ ಮತ್ತು 
ಮಾಜ ಕೇಂದ್ರ ಸಚಿವ ಶ್ರೀ ಅನಂತಕುಮಾರ್‌ ಅವರಿಂದ 


ಅಂತರಿಕ ಲೆಕ ಪರಿಶೋಧಕರು J ; 8 
|! ತ 
2೦೦8-೦೨ ಸಾಅನ ಸಂಘದ ಶೈಕ್ಷಣಿಕ ಕಾರ್ಯಕ್ರಮಗಳ ಗೌರವ ಸೇವೆಯ ಸೇನಾನಿಗಳು 


ಪಿ.ಯು.ಸಿ. ವಾಣಿಜ್ಯ ಕಲೆ 


ಕ ¥ ೪೫% 


| 
ಒನ್ಸ್‌; 


ನಿರುದ್ಯೋಗಿ ಮಹಿಳೆಯರು - ಯುವಕರಿಗಾಗಿ ಉಚಿತ ಕ೦ಪ್ಯೂಟರ್‌ ತರಬೇತಿ ಕೇಂದ್ರದ ಉದ್ದಾಟನೆ 


ನಾ , ಸಾರಾ 
[ ಸ್ಟಾ ಸು ಪಲಾಸಲಘ (ಬೂ-- & ೫ 
ತರಕಾರ 'ನಂಠ್ಯಾ, ರೋಟರಿ ಕ್ಷಬ್‌, ಬೆಂಗಳೂರು. ದಲ್ಲಿಣ 
ಯುವ ಜನರಿಗೆ ಉಚಿತ ಕಂಪ್ಯೂಟರ್‌ ಪರವೇತಿ 


ಕನಸು ನನಸುಗಳ ಹೊಸ್ತಿಲಲಿ ಯೋಜನೆಗಳು 


2015 - ಸಂಘದ ಸುವರ್ಣ ಮಹೋತ್ಸವ. 
ಕಾಲಘಟ್ಟದಲ್ಲೂ ಸಂಘವು ತನ್ನ ಸ 
ದಿನಾಚರಣೆಯನ್ನು : ವಶಿಷ್ಠವಾಗಿ ಆಚರಿಸುತ್ತಾ ಬಂದಿದೆ. ಈ 
ಎಲ್ಲಾ ಸಂಕಲ್ಪ ಹಾಗೂ ಸಿದ್ದಿಯ ಶ್ರೇಯ ಸಂಘದ ಕಾರ್ಯ 
ಕ್ಷೇತ್ರದಲ್ಲಿ ಒಡಗೂಡಿರುವ ಒಡನಾಡಿಗಳದು. 2006-09ರ 
ತ್ರೈವಾರ್ಷಿಕ ಯೋಜನೆಯ ಒಟ್ಟಂದಾಜು ರೂ. 229 ಲಕ್ಷ. 
ಒಟ್ಟಾರೆ ಶೇ 73ರ ಸಾಧನೆಯ ಗರಿಯ ಮುಕುಟ ದುಡಿದವರ 
ಮುಡಿಗೆ. ಸಾಂಸ್ಕೃತಿಕ ಭವನ ನೆಲಮಾಳಿಗೆ ಮತ್ತು ನೆಲ ಅಂತಸ್ತು 
ಲೋಕಾರ್ಪಣೆಯಾಗಿದೆ. ಸಂಚಾರಿ ಆಸ್ಪತ್ರೆ "ಆರೋಗ್ಯ ರಥ” 
ಇನ್ನೂ ಕನಸಿನ ಕೂಸಾಗಿಯೇ ಉಳಿದಿದೆ. 


ಕಂಡ ಕನಸೆಲ್ಲ ನನಸಾಗಲಾರದೆಂಬ ವಾಸ್ತವದ 
ಅರಿವಿದ್ದರೂ ಕಸುವಿರುವವರೆಗೆ ಕನಸಿಗೆ ಬರವೇಕೆ? 2009-12 
ನೆಯ ಸಾಲಿಗೆ ಸ್ವರ್ಣ ಮಹೋತ್ಸವದ ಪೂರ್ವಭಾವಿ 
ಯೋಜನೆಗಳ ಒಟ್ಟು ಅಂದಾಜು ರೂ. 350/- ಲಕ್ಷಗಳಿಗೂ 
ಮೀರಿದೆ. ಆರೋಗ್ಯ ರಥ, ನಿರುದ್ಯೋಗಿ ಮಹಿಳೆಯರು ಮತ್ತು 
ಯುವಕರಿಗೆ ಕಂಪ್ಯೂಟರ್‌ ತರಬೇತಿ ಕೇ೦ದ್ರ, ಸಾಂಸ್ಕೃತಿಕ ಭವನ 
ವಿಸ್ತರಣೆ, ಜ್ಞಾನ - ವಿಜ್ಞಾನ ಸೌರಭ ಕಿರು ಪ್ರಕಟಣಾ ಸರಣಿ, 
ಉನ್ನತ ಶಿಕ್ಷಣ ತರಬೇತಿ ಕೇ೦ದ್ರ, ಮಹಿಳೆಯರಿಗೆ ಸ್ವ ಉದ್ಯೋಗ 
ತರಬೇತಿ ಕೇಂದ್ರ ಸ್ಥಾಪನೆ ಪ್ರಮುಖವಾದವು. ಈ ಹಿ೦ದಿನ 
ವರ್ಷಗಳ ಎಲ್ಲಾ ಕಾರ್ಯಗಳ ಮುಂದುವರಿಕೆಯ ಆಶಯವೇ 
ಈ ಯೋಜನೆಯ ಸಾರ. 


ಉಳ್ಳವರು, ಉದಾರಿಗಳು, ಉತ್ಸಾಹಿಗಳು ಬಂದು 
ನಮ್ಮೊಂದಿಗೆ ಕೈ ಜೋಡಿಸಿ. ಸಂಘಟನೆಯೇ ಶಕ್ತಿ, ಎಂಬ ನಮ್ಮ 
ಧ್ಯೇಯ ವಾಕ್ಯಕೆ ಹೆಚ್ಚಿನ ಹೊಳಪು ನೀಡೋಣ. 


ಎನ್‌.ಆರ್‌. ಚಂದ್ರನ್‌ 
ಅಧ್ಯಕ್ಷರು 


ಡಾ| ವಿ.ಕೃ.ಗೋಕಾಕ್‌ ಜನ್ಮ ಶತಮಾನೋತ್ಸವ - ಪ್ರತಿಮಾಲೋಕ 

ಇದು ಕನ್ನಡಕ್ಕೆ ಜ್ಞಾನಪೀಠದ ಕಿರೀಟ ತೊಡಿಸಿರುವ ಡಾ| 
ವಿ.ಕೃ, ಗೋಕಾಕ್‌ ಜನ್ಮ ಶತಮಾನೋತ್ಸವ ವರ್ಷ. ಸರ್ಕಾರ 
ಉದ್ಭಾಟನೆ ಮಾಡಿ ಕೈ ತೊಳೆದುಕೊಂಡಿದೆ. ಅಲ್ಲೊಂದು ಇಲ್ಲೊಂದು 
ಕಾರ್ಯಕ್ರಮ ನಡೆದಿದೆ. ಇನ್ನೂ ಉತ್ತಮ ರೀತಿಯಲ್ಲಿ ಇವರ 
ಶತಮಾನೋತ್ಸವ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಈ 
ಸಂದರ್ಭದಲ್ಲಾದರೂ ಇವರ ಸಾಹಿತ್ಯದ ಪುನರ್ಮನನ 
ವಾಗಬೇಕಿತ್ತು. ಕನ್ನಡ ಸಾಹಿತ್ಯಕ್ಕೆ ನವ್ಯ ಸಾಹಿತ್ಯವನ್ನು ಗುರುತಿಸಿ 
ಕೊಟ್ಟವರು ಡಾ॥ ಗೋಕಾಕ್‌. ಗೋಕಾಕ್‌ ವರದಿಗೆ ಕಾರಣೀಭೂತರು. 
ಕರ್ನಾಟಕದಲ್ಲಿ ಕನ್ನಡ ಜಾಗೃತಿ ಚಳುವಳಿಗೆ ನಾಂದಿಯಾದವರು. 
ಇವುಗಳೆಲ್ಲದರ ಪರಾಮರ್ಶೆ ಮತ್ತು ಈ ಮೂಲಕ ಇಂದಿನ ಪೀಳಿಗೆಗೆ 
ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ 
ನಡೆಯಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಆಸಕ್ತರು, ಸಂಘ- 
ಸಂಸ್ಥೆಗಳು ಇಂತಹ ಕಾರ್ಯಕ್ರಮ ನಡೆಸಬಹುದಾಗಿದೆ. 
ಉದಯಸೌರಭ ಈ ನಿಟ್ಟಿನಲ್ಲಿ ಒಂದು ವಿಶೇಷ ಲೇಖನವನ್ನು ಈ 
ಸಂಚಿಕೆಯಲ್ಲಿ ಪ್ರಕಟಿಸಿದೆ. | 


ಈ ಸಂಚಿಕೆಯಲ್ಲಿ ಸಂಘ ಈ ಅವಧಿಯಲ್ಲಿ ನಡೆಸಿದ 
ಕಾರ್ಯಕ್ರಮಗಳನ್ನು ದಾಖಲಿಸಿದೆ. ಮುಖ್ಯವಾಗಿ ಶೈಕ್ಷಣಿಕ 
ಕಾರ್ಯಕ್ರಮವಾಗಿ ಉಪನ್ಯಾಸ ತರಗತಿಗಳ ಸಮಾರೋಪ, ಗೌರವ 
ಸೇವೆಯ ಉಪನ್ಯಾಸಕರಿಗೆ ಸನ್ಮಾನ, ಉದಯಭಾನು ವಿದ್ಯಾರತ್ನ 
ಪ್ರಶಸ್ತಿ ಪುರಸ್ಕಾರ, ಲೋಕಾಯುಕ್ತ ಸಂತೋಷ ಹೆಗ್ಡೆ ಅವರೊಂದಿಗೆ 
ಸಂವಾದ, ಉಚಿತ ಕಂಪ್ಯೂಟರ್‌ ತರಬೇತಿ, ಕನ್ನಡ ತಂತ್ರಾಂಶದ 
ಬಗ್ಗೆ ವಿಚಾರಗೋಷ್ಠಿಗಳ೦ತಹ ಉಪಯುಕ್ತ ಕಾರ್ಯಕ್ರಮಗಳನ್ನು 
ಸಂಘ ನಡೆಸಿದೆ. ಕಳೆದ ಸಂಚಿಕೆಯಲ್ಲಿ ಭಾವಚಿತ್ರ ಎವರ 


ಇದ್ದದರಿಂದ ಸುದ್ದಿ ಸೇರಿಸಲಾಗಿರಲಿಲ್ಲ. 80 ಜನ ನಾಡಿನ ಹಿರಿಯ 
ಗಣ್ಯ ಸಾಹಿತಿಗಳ ಭಾವಚಿತ್ರಗಳನ್ನು ಸಂಘದ ಸಭಾಂಗಣದಲ್ಲಿ 
ಹಾಕಿದ್ದು ಅದೊಂದು ಅಪರೂಪದ ಸಂಗ್ರಹವಾಗಿದೆ. ಸಾಹಿತಿಗಳ 
ಭಾವಚಿತ್ರದ ಪ್ರತಿಮಾ ಲೋಕವಾಗಿದೆ. 


ಡಾ| ನಾ. ಗೀತಾಚಾರ್ಯ 
ಸಂಪಾದಕರು 


ಉದಯ ಸೌರ 
ಾಾಾಗಾಗಸ)ಾೂಸಉಸಗಗಸಗಾರಾಣಾಣಾಸಾ ಲಿ ಜನವರಿ- ಮಾರ್ಚ್‌ 2009 
92-10-2008 : ಕನ್ನಡ ಚರ್ಚಾ ಸ್ಪರ್ಧೆ- ವಿಷ್ಣು ಸಹಸ್ರನಾಮ ಕಂಠಪಾಠ ಸ್ಪರ್ಧೆ - 2008 : 


ಹಿರಿಯ ಸಾಹಿತಿಗಳಾದ ಡಾ| ಅ.ನ.ಕೃಷ್ಣರಾವ್‌ ಸ್ಕಾರಕ ಬೆಂಗಳೂರು ವಿಶ್ವ 
ವಿದ್ಯಾಲಯ ಮೂವತ್ತಮೂರನೆಯ ಕನ್ನಡ ಚರ್ಚಾಸ್ಪರ್ಧೆಯನ್ನು ಕರ್ನಾಟಕ 
ವಿಧಾನ ಪರಿಷತ್‌ ಸದಸ್ಯರೂ, ಸಾಹಿತಿಗಳೂ ಆದ ಡಾ ದೊಡ್ಡರಂಗೇಗೌಡ ಅವರು 
ಉದ್ದಾಟಸಿದರು. 


ಹ ಅಂತರ ಕಾಲೇಜು ಚರ್ಚಾಸ್ಪರ್ಧಯ ತೀರ್ಪುಗಾರರಾಗಿ ಪ್ರೊ 
ತ ಗ ಜಿ.ಅಶ್ವತ್ಥನಾರಾಯಣ , ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಪ್ರೊ ಬ.ಕೆ.ಗೋಪಣ್ಣ 
ಅವರು, ಶ್ರೀ ಎಸ್‌. ನಂಜುಂಡ ಸ್ವಾಮಿ, ಕರ್ನಾಟಕ ವಿಧಾನ ಪರಿಷತ್ತು, ಸಹಾಯಕ 
೫ | ಚರ್ಚಾ ಸಂಪಾದಕರು ಅವರುಗಳು ಸಹಕರಿಸಿದರು. 


ವಿಷ್ಣು ಸಹಸ್ರನಾಮ ಕಂಠಪಾಠ ಸ್ಪರ್ಧೆಯ ತೀರ್ಪುಗಾರರಾಗಿ ಜ.ಇ.ಎಲ್‌.ಕಾಲೇಜನ 
- ಶ್ರೀಪಾದ ಎಂ.ಹೆಗಡೆ ಹಾಗೂ ಶ್ರೀ ಎಸ್‌.ಜಯರಾಮ ಅವರು ಸಹಕರಿಸಿದರು. ಶ್ರೀ ಆವತಿ ನಾಮಾರಾಮಯ್ಯ ಶೆಟ್ಟ - ಶ್ರೀಮತಿ 
ರಾಮಲಕ್ಷ್ಮಮ್ಮ ಸ್ಥಾರಕ ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾ ಸ್ಪರ್ಧೆಯ ತೀರ್ಪುಗಾರರಾಗಿ ಡಾ| ಜಯಮ್ಮ ಕರಿಯಣ್ಣ, ಮಾಜ 
ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ ಜ.ಜೆ.ಪಾ೦ಡುರಂಗಯ್ಯ ಶೆಟ್ಟಿ ಮತ್ತು ಶ್ರೀ ಎಂ.ಎಸ್‌.ಶಿವಕುಮಾರ್‌ ಅವರು 

' ಉಪಸ್ಥಿತರಿದ್ದರು. 
ಮೇಲ್ವಂಡ ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರ೦ಭದಲ್ಲ ಶಾಸಕರಾದ ಶ್ರೀ ವಿ.ಸೋಮಣ್ಣ ಅವರು ವಿಜೇತರಿಗೆ ಬಹುಮಾನಗಳನ್ನು 
ವಿತರಿಸಿದರು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶ್ರೀ ಜ.ಎನ್‌.ವಿಜಯಕುಮಾರ್‌ ಅವರು, ನಗರ ಪಾಲಕೆ ಮಾಜ ಸದಸ್ಯರಾದ ಶ್ರೀ 


ಹಿ.ಎನ್‌.ಸದಾಶಿವ ಅವರು ಭಾಗವಹಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು 
ವಹಿಸಿದರು. 
ಲ 


12-10-2008 : ಅನುವಾದ ತಂತ್ರಾಂಶ ವಿಚಾರ ಸಂಕಿರಣ : 


ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ, ಕನ್ನಡ ಗಣಕ ಪರಿಷತ್ತು , ಕೆ.ಆರ್‌.ಸಿ. ಸಲ್ಯೂಷನ್ಸ್‌ ಪ್ರೈ.ಅ., ಗಳ ಸಂಯುಕ್ತ ಆಶ್ರಯದಲ್ಲ 
ಉದಯಭಾನು ಕಲಾಸ೦ಘವು ಅನುವಾದ ತಂತ್ರಾಂಶ ವಿಚಾರ ಸಂಕಿರಣವನ್ನು ಏರ್ಪಡಿಸಿತ್ತು. 


ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊ ಎ೦.ಎಚ್‌.ಕೃಷ್ಣಯ್ಯ ಅವರು ಸಂಕಿರಣವನ್ನು ಉದ್ದಾಟನೆ ಮಾಡಿ "ಭಾಷಾಂತರ 
ಕಾರ್ಯಕ್ಕೆ ಹೆಚ್ಚು ಸಮಯ ವ್ಯರ್ಥವಾಗುತ್ತದೆ. ಅನುವಾದ ತಂತ್ರಾಂಶ ಬಳಕೆಯಿ೦ದ ಸಮಯ ಉಳತಾಯ ಮಾಡಬಹುದು. ಈ ನಿಟ್ಟಿನಲ್ಲಿ 
ಹೆಚ್ಚನ ಪ್ರಯೋಗಗಳ ಅವಶ್ಯಕತೆ ಇದೆ. ಒಂದು ಸಂಸ್ಕೃತಿಯಿಂದ ಮತ್ತೊ೦ದು ಸಂಸ್ಕೃತಿಗೆ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಭಾಷಾಂತರ 
ಮಾಡುವುದು ಕ್ಲಿಷ್ಟಕರ. ಗಣಕ ಯಂತ್ರವು ಅನುವಾದದ ವಸ್ತು ವಿಷಯ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮನುಷ್ಯನ ಅರ್ಥಗ್ರಹಿಕೆಯೇ 
ಮಿಗಿಲಾದುದು” ಎ೦ದು ಅಭಪ್ರಾಯ ಪಟ್ಟರು. 


ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರೊ। ಪ್ರಧಾನ ಗುರುದತ್‌ ಅವರು 
“ಅನುವಾದ ತಂತ್ರಾಂಶದ ಉಪಯೋಗ ಮತ್ತು ಅದರ ಸದ್ಧಳಕೆ ಕುರಿತು ತಿಆಸಿಕೊಡುವ ಅಗತ್ಯವಿದೆ.ಅಲ್ಲದೆ ಕನ್ನಡ ತಂತ್ರಾಂಶದ 
ಅಭಿವೃದ್ಧಿಯ ಅವಶ್ಯಕತೆಯೂ ಇದೆ. ಅನುವಾದ ಸಾಹಿತ್ಯ ಕನ್ನಡದಲ್ಲ ಬೆಳೆಯಲು ಪ್ರತ್ಯೇಕ ಸಾಫ್ಟ್‌ವೇರ್‌ ಅಗತ್ಯ. ಇದಕ್ಕಾಗಿ ಮೀಸಲಅಟ್ಟರುವ 
ಒಂದು ಕೋಟ ರೂ. ಕನ್ನಡ ಬಾರದವರಿಗೆ ಹೋಗಬಾರದು” ಎಂದು ಅಭಿಪ್ರಾಯ ಪಟ್ಟರು. 


ಮುಖ್ಯ ಅತಿಥಿಗಳಾಗಿ ಡಾ| ಶ್ರೀನಿವಾಸ್‌ ಹಾವನೂರ್‌, ಖ್ಯಾತ ಸಂಶೋಧಕರು ಮತ್ತು ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು 
ಭಾಗವಹಿಸಿದ್ದರು. ಮೊದಲನೆ ವಿಚಾರ ಗೋಷ್ಠಿಯಲ್ಲ ಡಾ|| ಕೆ.ವಿ.ನಾರಾಯಣ ಮೂರ್ತಿ, ಕೇಂದ್ರೀಯ ವಿಶ್ವ ವಿದ್ಯಾಲಯ, ಹೈದರಾಬಾದ್‌, 
ಪ್ರೊ॥ ಭಾಸ್ಥರ್‌ರಾವ್‌, ದಯಾನಂದ ಸಾಗರ್‌ ಇಂಜನಿಯರಿಂಗ್‌ ಕಾಲೇಜ್‌, ಬೆ೦ಗಳೂರು. ಡಾ॥ ಪಿ.ಪಿ.ಗಿರಿಧರ್‌, ಕೇಂದ್ರೀಯ ಭಾಷಾ 
ಸಂಸ್ಥಾನ ಮೈಸೂರು 
ಎರಡನೆ ವಿಚಾರ ಗೋಷ್ಠಿಯಲ್ಲ ಡಾ| ಕೆ.ವಿ.ನಾರಾಯಣ, ಕೇಂದ್ರೀಯ ಭಾಷಾ ಸಂಸ್ಥಾನ. ಮೈಸೂರು, ಶ್ರೀ ರವೀಂದ್ರನಾಥ್‌. ಭಾಷಾಂತರ 
ಅಧ್ಯಯನ ಸಂಸ್ಥೆ, ಬೆ೦ಗಳೂರು ಮತ್ತು ಶ್ರೀ ಕೆ.ಆರ್‌.ಚ೦ದ್ರಶೇಖರ್‌, ಕೆ.ಆರ್‌.ಸಿ.ಇನ್ಫೋ.ಸಲ್ಯೂಷನ್ಸ್‌.ಪ್ರೈ.ಅ... ಬೆಂಗಳೂರು ಅವರುಗಳು 
' ತಮ್ಮ ಅನುಭವಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು. 


08-12-2008 : ಶ್ರೀ ಕೆ. ಅನಂತ ಸುಬ್ಬರಾಯರ ಜನ್ಮ ಶತಮಾನೋತ್ಸವ ಸಮಾರಂಭ 


ವಿಚಾರ ಸಂಕಿರಣ : 

`` ಕಾರ್ಯಕ್ರಮದ ಉದ್ದಾಟನೆಯನ್ನು ಶ್ರೀ ಮುಖ್ಯಮಂತ್ರಿ ಚಂದ್ರು. ಅಧ್ಯಕ್ಷರು. ಕನ್ನಡ ಅಭವೃದ್ಧಿ 

ಪಾಧಿಕಾರ ಅವರು ನೆರೆವೇರಿಸಿ "ಅನಂತ ಸುಬ್ಬರಾಯರ ವಿಷಯದಲ್ಲ ಆಗಿರುವ ಅನ್ಯಾಯವನ್ನು 

ತರಿಸಿ ಅನಂತ ಕನ್ನಡ ಕೀ ಬೋರ್ಡ್‌ನ ಬಳಕೆ ವಿಷಯದಲ್ಲ ಸಲ್ಲಬೇಕಾದ ಗೌರವ 
ನ ಪತ್ರಕರ್ತ ಮತ್ತು ಸಿರಿ ಭೂ ವಲಯ” 

ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ತಿಆಸಿದರು. "ಸಮಕಾಲೀನ ಪತ್ರ ಬ 


ಜನವರಿ- ಮಾರ್ಚ್‌ 2009 


ಉದಯ ಸೌರಭ 


1. ಡೆ TET 
A 


ಆಗಕ್ಕೆ |; 

11248 

ಹ 
ಸ OR 


ಗ್ರಂಥ ಪ್ರಚಾರಕರಾಗಿ ಶ್ರೀ ಅನಂತ ಸುಬ್ಬರಾಯರು" ಎ೦ಬ ವಿಷಯದ ಬಗ್ಗೆ ಶ್ರೀ ಎಚ್‌.ಎಸ್‌.ದೊರೆಸ್ಟಾಮಿ, 
ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ "ಅನಂತ ಕೀ ಬೋರ್ಡ್‌ ವಿನ್ಯಾಸ ಮತ್ತು ಬಳಕೆ SR 
ವಿಷಯದ ಬಣ್ಣಿ ಶ್ರೀ ಎಸ್‌. ದ್ವಾರಕನಾಥ್‌ ಮುಖ್ಯ ಚರ್ಚಾ ಸಂಪಾದಕರು, ಕರ್ನಾಟಕ ವಿಧಾ 
ಪರಿಷತ್ತು, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಾಡೋಜ ಡಾ| ಜ. ನಾರಾಯಣ ' 
ಅವರು "ಕನ್ನಡ ಆಡಳತ ಭಾಷೆಯಾಗಲು ಕನ್ನಡ ಬೆರಳಚ್ಚು ಯಂತ್ರದ ಪಾತ್ರ" ಎಂಬ ವಿಷಯದ ಬಗ್ಗೆ 
ಉಪನ್ಯಾಸ ನೀಡಿದರು. ಸಂಘದ ಅಧ್ಯಕ್ಷರಾದ ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು ಪ್ರಾಸ್ತಾವಿಕ ಭಾಷಣ ' 
ಮಾಡಿದರು. ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕು ಅಪೂರ್ವ ಡಿ. ಸಾಗರ್‌ ಅವರಿಂದ 
ಕನ್ನಡ-ನಾಡು-ನುಡಿಯ ಬಗ್ಗೆ ನೃತ್ಯ ರೂಪಕ ಏರ್ಪಡಿಸಲಾಗಿತ್ತು. 
14-12-2008 : ಉಚಿತ ನೇತ್ರ ಚಿಕಿತ್ಸಾ ಶಿಬಿರ : 

ಉದಯಭಾನು ಕಲಾಸಂಘ ಹಾಗೂ ಭಗವಾನ್‌ ಮಹಾವೀರ್‌ ಜೈನ್‌ ನೇತ್ರಾಲಯ ಇವರ ಸಹಯೋಗದಲ್ಲ ಡಾ| ಅಪ್ಪಾಜಿ ಗೌಡ, ನೇತ್ರ 
ತಜ್ಞರು, ವಿಜಯ ಕ್ಲಿನಿಕ್‌ ಅಂಡ್‌ ರಿಸರ್ಚ್‌ ಸೆಂಟರ್‌ ಅವರಿಂದ ಉದ್ದಾಟನೆಗೊಂಡ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ 


ಎನ್‌.ಆರ್‌.ಚ೦ದ್ರನ್‌ ಅವರು ವಹಿಸಿದ್ದರು. 


ಶಿಚರದಲ್ಲ ಸುಮಾರು 3೦೦ ಜನರು ಭಾಗವಹಿಸಿದ್ದರು. ಇವರಲ್ಲ ವೈದ್ಯರ ಸಲಹೆಯಂತೆ 8೦ ಜನರಿಗೆ ಕಣ್ಣಿಗೆ ಕನ್ನಡಕಗಳನ್ನು ದಾನ 


ಮಾಡಲಾಯಿತು. ಸುಮಾರು 15 ಜನರಿಗೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ನಡೆಸಿ ಐ.ಪಿ.ಎಲ್‌ ಅಳವಡಿಸಿದರು. 


04-01-2009 : ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ : 
ಉದಯಭಾನು ಕಲಾಸಂಘದ ಮಹಿಳಾ ವಿಭಾಗದಿಂದ ಮಹಿಳೆಯರಿಗಾಗಿ ರಂಗೋ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ರಂಗೋ ಸ್ಪರ್ಧೆಯ 
ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಶ್ರೀಮತಿ ಜ್ಯೋತಿ ಜ.ಜ.ನ೦ದಕುಮಾರ್‌ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ 
ಗೌರಿದತ್ತ, ಪ್ರಾಂಶುಪಾಲರು, ಅನಯ ತರಂಗ ಅವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ 
ಎನ್‌.ಆರ್‌.ಚ೦ದ್ರನ್‌ ಅವರು ವಹಿಸಿದ್ದರು. 
04-01-2009 : ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಕಂಠಪಾಠ ತರಗತಿಗಳು 
ಉದಯಭಾನು ಕಲಾಸಂಘದ ವತಿಯಿಂದ ವಿಷ್ಣು ಸಹಸ್ರನಾಮ ಹಾಗೂ ಲಅತಾ ಸಹಸ್ರನಾಮ ಕಅಕಾ ತರಗತಿ ಉದ್ದಾಟನೆ 
ಮಾಡಲಾಯಿತು. ತರಗತಿಗಳ ಉದ್ಧಾಟನೆಯನ್ನು ಶ್ರೀಮತಿ ಜ್ಯೋತಿ ಜ.ಜ.ನಂದಕುಮಾರ್‌ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ 
ಶ್ರೀಮತಿ ಗೌರಿದತ್ತ, ಪ್ರಾಂಶುಪಾಲರು, ಅಭಿನಯ ತರಂಗ ಅವರು ಆಗಮಿಸಿದ್ದ ಕಾರ್ಯಕ್ರಮದಲ್ಲ ಅಧ್ಯಕ್ಷತೆಯನ್ನು ಸ೦ಘದ ಅಧ್ಯಕ್ಷರಾದ 
ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು ವಹಿಸಿದ್ದರು. 
11-01-2009 : ಭಾವಚಿತ್ರಗಳ ಅನಾವರಣ : 
ಕರ್ನಾಟಕದ ನವನಿರ್ಮಾಣ ಶಿಲ್ಪಗಳು, ಹೊಸಗನ್ನಡ ಶಿ್ತಗಳು, ಪ೦ಪ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಾಡಿನ ಹಿರಿಯರ ಅರವತ್ತನಾಲ್ಕು 
T ಭಾವಚಿತ್ರಗಳ ಅನಾವರಣ ಸಮಾರಂಭ ಸಂಘದ ಸಾಂಸ್ಥೃತಿಕ ಭವನದಲ್ಲ 
ಆಯೋಜಸಲಾಗಿತ್ತು. 
[ ಭಾವಚಿತ್ರಗಳ ಅನಾವರಣ ಮಾಡಿದ ಲೋಕ ಶಿಕ್ಷಣ ಟ್ರಸ್ಟ್‌ನ ಅಧ್ಯಕ್ಷರಾದ ಸನ್ಮಾನ್ಯ 
ರ್ದ ಶ್ರೀ ಹಾರ್ನಹಳ್ಳ ರಾಮಸ್ವಾಮಿ, ಅವರು “ಸೇವಾ ಮನೋಭಾವ ಮತ್ತು ಪ್ರಾಮಾಣಿಕತೆ ಕೇವಲ 
17] | | £ 1 ಸಂಸ್ಥಾರದಿಂದ ಬರುವುದಿಲ್ಲ. ವಿದ್ಯೆಯೂ ಅಗತ್ಯ, ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅನನ್ಯ 
ಈ: ಡ್‌ 3 ಘ್‌ NN ನಳ ಕೊಡುಗೆ ನೀಡಿದ ಹಿರಿಯ ಚೇತನಗಳ ಜೀವನದ ಅಧ್ಯಯನ ನಡೆಯಲಅ” ಎಂದು 
ಆಶಿಸಿದರು. 
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರೊ| ಎ೦.ಎಚ್‌.ಕೃಷ್ಣಯ್ಯ ಅವರು “ಇತಿಹಾಸ 
ಹಾಗೂ ಸಾಹಿತ್ಯ ಪ್ರಜ್ಞೆ ಉದ್ದೀಪಿಸುವ ಕಾಲದಲ್ಲ ನಾವಿದ್ದೇವೆ. ಆಧುನಿಕತೆಯ ಗಾಳ | — 


ನಾಡಿನುದ್ದಕ್ಕೂ ಜೀಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಕಾರಣರು. ಇಲ್ಲ | 
ಅನಾವರಣಗೊಂಡ ಅರವತ್ತನಾಲ್ಕು ಮಂದಿಯ ಬದುಕು ನಾಡು - ನುಡಿಗೆ ಮೀಸಲಾಗಿದ್ದು, | 
ಇಂದಿಗೂ ಆದರ್ಶ ಪ್ರಾಯ” ಎಂದರು. ಮುಂದುವರಿದು ನಾಡು - ನುಡಿಗೆ ದುಡಿದ ಇನ್ನೂ | 
ಬಹಳಷ್ಟು ಮಹನೀಯರ ಚಿತ್ರಗಳ ಕೊರತೆಯನ್ನು ತುಂಜಕೊಳ್ಳಲು ಸಲಹೆ ನೀಡಿದರು. 
ಪ್ರಾಸ್ತಾವಿಕ ನುಡಿ ಸಂಘದ ಅಧ್ಯಕ್ಷರಾದ ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರಿಂದ 
ನೆರವೇರಿತು. ಶ್ರೀ ತಿರುಮಲೆ ಶ್ರೀನಿವಾಸ್‌ ಮತ್ತು ತಂಡದವರಿಂದ ಸಾ೦ಸ್ಥೃತಿಕ 
ಕಾರ್ಯಕ್ರಮವಾಗಿ ಮೂಡಿಬಂದ ನಾಡಗೀತೆಯಿಂದ ನಾಂದಿಯಾಲುತು. 


EEE 


ಉದಯ ಸೌರಭ 
ee ಲಿ. ಯ ಸ ನ ಜನವರಿ- ಮಾರ್ಚ್‌ 2009 


17-91-2009 : “ಗತಿ ಸುತ್ತಲೇ ಬೆಂಗಳೂರು” - ಸಾಕ್ಷ್ಯ ನಾಟಕ: 
59 


p ಲಸ ತರಂಗ ಮತ್ತು ಉದಯಭಾನು ಕಲಾಸಂಘದ ಸಹಯೋಗದೊಂದಿಗೆ ಶ್ರೀ ಪ್ರಕಾಶ್‌ ಬೆಳವಾಡಿ ರಚಿಸಿ ನಿರ್ದೇಶಿಸಿರುವ ಹೊಸ 
ಪ್ರಯೋಗ“ ಗತಿ ಸುತ್ತಲೇ ಬೆಂಗಳೂರು” ಎಂಬ ಸಾಕ್ಷ್ಯ ನಾಟಕ ಪ್ರದರ್ಶನ ನಡೆಯಿತು. ಇತಿಹಾಸವನ್ನು ಸಾಕ್ಷ್ಯ ರೂಪಕವಾಗಿ ರಂಗದ ಮೇಲೆ 
ತರುವ ಅಪರೂಪದ ರಂಗ ಪ್ರಯೋಗ. ಸಾಕ್ಷ್ಯಚಿತ್ರದ೦ತೆ ಈ ಸಾಕ್ಷ್ಯ ನಾಟಕ “Documentory in Performance” 

ಈ ನಾಟಕ ಸಂಘವು ಪ್ರಕಟಸಿರುವ “ಬೆಂಗಳೂರು ದರ್ಶನ” ಗ್ರಂಥದ ಆಧಾರದ ಮೇಲೆ ರಚಿತವಾಗಿದೆ. ಮುಖ್ಯ ಅತಿಥಿಗಳಾಗಿ 


ನಾಡೋಜ ಡಾ ಜ.ನಾರಾಯಣ, ಡಾ| ಸೂರ್ಯನಾಥ ಕಾಮತ್‌, ಶ್ರೀ ಎ.ಎಸ್‌.ಮೂರ್ತಿ ಮುಂತಾದವರು ಭಾಗವಹಿಸಿ ಬೆ೦ಗಳೂರನ್ನು 
ಯುವಜನ ಹಾಗೂ ನಾಗರಿಕರಿಗೆ ಪರಿಚಯುಸುವ ಈ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಿದರು. 


25-01-2009 : ಉಚಿತ ಉಪನ್ಯಾಸ ತರಗತಿಗಳ ಸಮಾರೋಪ 2008-09 
ಸಂಘದ 2೦೦೫8-೦೨ನೆಯ ಸಾಅನ ಎಸ್‌.ಎಸ್‌.ಎಲ್‌.ಸಿ., ದ್ವಿತೀಯ ಪಿ.ಯು.ಸಿ. 
(ವಿಜ್ಞಾನ / ವಾಣಿಜ್ಯ / ಕಲೆ) ಉಚಿತ ಉಪನ್ಯಾಸ ತರಗತಿಗಳ ಸಮಾರ೦ಭವನ್ನು 
ಆಯೋಜ ಲಾಗಿತ್ತು. ಸೆಪ್ಟೆಂಬರ್‌ ೦5, 2೦೦8ರಿಂದ ಆರಂಭವಾದ ತರಗತಿಗಳಲ್ಲ 
ಸುಮಾರು 10೨6 ವಿದ್ಯಾರ್ಥಿಗಳು ವ್ಯವಸ್ಥೆಯ ಪ್ರಯೋಜನ ಪಡೆದಿದ್ದಾರೆ. ಸುಮಾರು 43 
ಮಂದಿ ಉಪನ್ನಾಸಕರು ಉಪನ್ಯಾಸ ನೀಡಿದ್ದಾರೆ. 
ತರಗತಿಗಳ ಯಶಸ್ಸಿಗೆ ನೆರವಾದ ಗೌರವಾನ್ವಿತ ಅಧ್ಯಾಪಕ ವೃ೦ದ, ಗೌರವ ಸಲಹಾ 
ವೈದ್ಯ ವೃಂದಕ್ಕೆ ಅಭನ೦ದನೆ ಮತ್ತು ಹಿರಿಯ ಅಧ್ಯಾಪಕರಾದ ಶ್ರೀ ಎ.ಕೃಷ್ಣಮೂರ್ತಿ ಮತ್ತು 
ಶ್ರೀಮತಿ ಜ.ಜ.ತುಳಸಮ್ಮ ದಂಪತಿಗಳಗೆ “ಉದಯಭಾನು ವಿದ್ಯಾರತ್ನ” ಪ್ರಶಸ್ತಿಯನ್ನು 
ನೀಡಿ ಗೌರವಿಸಲಾಯಿತು. 


ಈ೦ 


ಉದಂಯಫಾಮ ಈಲಾಸಂಘ ಊಂ 
1ರ, ಬೆಂಗ 


*ದು- 5೮೦ ೦% 


ಕಾರ್ಯಕ್ರಮದ ಉದ್ದಾಟನೆಯನ್ನು ಸನ್ಮಾನ್ಯ ಶ್ರೀ ಅನಂತಕುಮಾರ್‌, ಲೋಕಸಭಾ ಸದಸ್ಯರು, ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ, 
ಭಾರತೀಯ ಜನತಾ ಪಾರ್ಟ ಅವರು ನೆರವೇರಿಸಿ “ದೇಶದ ಪ್ರಗತಿಗೆ, ವಿದ್ಯಾರ್ಥಿಗಳಗೆ ಗುಣಮಟ್ಟದ ಮತ್ತು ದೇಶಭಕ್ತಿ ಮೂಡಿಸುವ ಶಿಕ್ಷಣ 
ನೀಡುವುದು ಅಗತ್ಯ” ಎ೦ದು ಅಭಿಪ್ರಾಯ ಪಟ್ಟರು. 

ನಿವೃತ್ತ ನ್ಯಾಯಮೂರ್ತಿ ಶ್ರೀ ರಾಮಾಜೋಯಿಸ್‌ ಅವರು ಗೌರವ ಸೇವೆ ಸಲ್ಲಸಿದ ಎಲ್ಲಾ ಅಧ್ಯಾಪಕರಿಗೂ ಹಾಗೂ ವೈದ್ಯ ವೃಂದಕ್ಕೂ 
ಸನ್ಮಾನಿಸಿ ಗೌರವಿಸಿ” ಪಂಚವಾರ್ಷಿಕ ಯೋಜನೆಗಳಲ್ಲ ಮಾನವೀಯ ಮೌಲ್ಯಗಳನ್ನು ಅಳವಡಿಸುವ ಅಗತ್ಯವಿದೆ. ವೇದ - ಉಪನಿಷತ್ತುಗಳು 


ನೀಡಿರುವ ಅಪಾರ ಶಿಕ್ಷಣ ಸಂಪತ್ತು, ನಮ್ಮ ಯೋಜನೆಗಳಲ್ಲ ಮಾನವೀಯ ಮೌಲ್ಯಗಳನ್ನು ರೂಢಿಸುವ ಶಿಕ್ಷಣ ನೀತಿ ರೂಪಿಸಬೇಕು” ಎಂದು 
ತಿಳಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು ವಹಿಸಿದ್ದರು. 


26.01.2009 : ಉದಯಭಾನು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ನೆರವು ವಿತರಣಾ ಸಮಾರಂಭ: 


ಉದಯಭಾನು ಕಲಾಸಂಘದ ಆಶ್ರಯದಲ್ಲ ಬಡ - ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಥಾರ ಸಮಾರಂಭ ಏರ್ಪಡಿಸಲಾಗಿತ್ತು. 

ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯ ದಕ್ಷಿಣ SR 
ವಿಭಾಗದ ಅಪರ ಆಯುಕ್ತರಾದ ಶ್ರೀ ಕೆ.ಆರ್‌.ರಾಮಕೃಷ್ಣ 
ಅವರು ಆರ್ಥಿಕ ನೆರವು ಹಾಗೂ ಉದಯಭಾನು ಪ್ರತಿಭಾ 
ಪುರಸ್ಥಾರವನ್ನು ವಿತರಿಸಿ “1007176 18515 like 
service, ಸಂಸ್ಥೆಯು ಜಯಶೀಲರಾದ ವಿದ್ಯಾರ್ಥಿಗಳು 
ಹೆಚ್ಚು ಕ್ರಿಯಾಶೀಲರಾಗುವಂತೆ ಪ್ರೋತ್ಸಾಹಿಸಅ ಹಾಗೂ 
ಪ್ರತಿಭಾವಂತ ವಿದ್ಯಾರ್ಥಿಗಳು ಉಳದವರಿಗೆ 
ಮಾದರಿಯಾಗಅ” ಎಂದು ಆಶಿಸಿದರು. 


ದಾರು ತ್ರಾ 


ಪಹಲಾಹಂಘ (ಸೂ) 


ಬೆರಗಾದ. ೦೮೦ ಲಕಾ 


ಆಬದಲಂರುಧಾಮ 
ಹೆಂಪೋಯರ್ಬ್‌ಲ. 


26-01-2009 : ಗಣರಾಜ್ಯೋತ್ಸವ - ಸಾಂಸ್ಕೃತಿಕ ಕಾರ್ಯಕ್ರಮಗಳು : 


ಸಂಘದ ಆವರಣದಲ್ಲ ಬೆಳಗ್ಗೆ ಧ್ವಜಾರೋಹಣವು ಹಿರಿಯ ಸ್ಥಾತ೦ಂತ್ರ § ಹೋರಾಟ! ೦ರ 
' ಎನ್‌.ವಿ.ಕೃಷ್ಣಮಾಚಾರಿ ಅವರ ಉಪಸ್ಥಿತಿಯಲ್ಲಿ ನೆರವೇರಿತು. ಸಂಜೆ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಹಯೋಗದಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.ಚಿತ್ರದುರ್ಗ ಜಲ್ಲೆ, 
ಹಿರಿಯೂರಿನ ಏಕನಾಥೇಶ್ವರಿ ಸಂಗೀತ ವಿದ್ಯಾಲಯದ ವತಿಯಿ೦ದ ದೇಶಭಕ್ತಿ ಗೀತೆಗಳು, 
ಬೆಂಗಳೂರಿನ ಸದಾನಂದ ಕೊಣ್ಣೂರ ಅವರಿಂದ ಹಿಂದೂಸ್ಥಾನಿ ಸಂಗೀತ ಹಾಗೂ ಬೆಂಗಳೂರಿನ 
ರಂಗಾಭರಣ ಕಲಾಕೇಂದ್ರದ ವತಿಯಿಂದ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು 


ಆಯೋಜಸಲಾಗಿತ್ತು. 


ಉದಯ ಸ ವಾ ಜನವರಿ- ಮಾರ್ಚ್‌ 2009 


31-01-2009 : ಲೋಕಾಯುಕ್ತ ಡಾ| ಎನ್‌.ಸಂತೋಷ್‌ ಹೆಗ್ಡೆ ಅವರೊಂದಿಗೆ ಸಂವಾದ : 


ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ, ವಿದ್ಯಾರ್ಥಿಸಿ-ಯುವಜನರಿ೦ದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳೂ, 
ಕರ್ನಾಟಕ ಲೋಕಾಯುಕ್ತರೂ ಆದ ಡಾ| ಎನ್‌.ಸಂತೋಷ್‌ ಹೆಗ್ಟೆ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಟ್ಟಿತ್ತು. ದೂರದರ್ಶನ ಕೇಂದ್ರದ ಹಿರಿಯ 
ನಿರ್ದೇಶಕರಾದ ಡಾಟ ಮಹೇಶ್‌ ಜೋಷಿ ಅವರಿಂದ ಆಶಯ ನುಡಿ ಹಾಗೂ ನಾಡೋಜ ಡಾ ಜ.ನಾರಾಯಣ, ಮಾಜಿ ಮೇಯರ್‌, ಸನ್ಯಾನ್ಯ ಶ್ರೀ 
ವಿ.ಎಸ್‌.ಕೃಷ್ಣಯ್ಯರ್‌, ಮಾಜ ಲೋಕಸಭಾ ಸದಸ್ಯರು ಅವರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನೆರವೇರಿತು. ಅಧ್ಯಕ್ಷತೆಯನ್ನು ಶ್ರೀ 


ಎನ್‌.ಆರ್‌.ಚ೦ದ್ರನ್‌ ಅವರು ವಹಿಸಿದ್ದರು. 
13-02-2009 : ಉಚಿತ ಜ್ಯೋತಿಷ್ಯ ಸಲಹಾ ಕಾರ್ಯಕ್ರಮ : 


ಉದಯಭಾನು ಕಲಾಸಂಘ ಹಾಗೂ ಅರ್ಕಾ ಅಸ್ಟ್ರಾಲಾಜಕಲ್‌ ಅಕಾಡೆಮಿ ಅವರಿಂದ ತಿಂಗಳಗೆ ಎರಡು ಸಲ ಉಚಿತ ಜ್ಯೋತಿಷ್ಯ ಸಲಹೆ 
ಕಾರ್ಯಕ್ರಮವನ್ನು ಉದ್ದಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲ ಶ್ರೀಮತಿ ವಿ.ಶಾ೦ತಕುಮಾರಿ, ಅಧ್ಯಕ್ಷರು, ಅರ್ಕಾ ಅಸ್ಟ್ರಾಲಾಜಕಲ್‌ ಅಕಾಡೆಮಿ, ಶ್ರೀ 
ರಾ.ಕೃಷ್ಣಕುಮಾರ್‌, ಪ್ರಧಾನ ಕಾರ್ಯದರ್ಶಿ, ಅರ್ಕಾ ಅಸ್ಟಾಲಾಜಕಲ್‌ ಅಕಾಡೆಮಿ ಹಾಗೂ ಸಂಘದ ಅಧ್ಯಕ್ಷರಾದ ಶ್ರೀ ಎನ್‌.ಆರ್‌.ಚಂದ್ರನ್‌. ಗೌರವ 
ಕಾರ್ಯದರ್ಶಿಗಳಾದ ಶ್ರೀ ಎಂ.ನರಸಿ೦ಹ ಅವರುಗಳು ಉಪಸ್ಥಿತರಿದ್ದರು. ಆ ದಿನ ಸುಮಾರು 55 ಜನರು ಉಚಿತ ಜ್ಯೋತಿಷ್ಯ ಸಲಹೆಯನ್ನು ಪಡೆದುಕೊಂಡರು. 
ಈ ಸಲಹಾ ಕಾರ್ಯಕ್ರಮ ಪ್ರತಿ ತಿಂಗಳು 2ನೆಯ ಮತ್ತು 4ನೆಯ ಶುಕ್ರವಾರ ನಡೆಯುವುದು. 


06-03-2009 : ಯುವ ಜನರಿಗಾಗಿ ಉಚಿತ ಕಂಪ್ಯೂಟರ್‌ ತರಬೇತಿ : 


AR | ಉಚಿತ ಕಂಪ್ಯೂಟರ್‌ ತರಬೇತಿ ಕೇಂದ್ರವನ್ನು ಉದಯಭಾನು ಕಲಾಸ೦ಘವು ರೋಟರಿ ಕ್ಲಬ್‌ 
| ಅವರ ಸಹಕಾರದಿಂದ ಬಡ ಯುವ ಜನರಿಗಾಗಿ ಪ್ರಾರಂಭಿಸಲಾಯಿತು. ಶ್ರೀ 
ಸಿ.ಎನ್‌.ಶ್ಯಾಮಸು೦ದರ್‌, ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ರೋಟರಿ ಕ್ಲಬ್‌ ಅವರಿಂದ 
ಕಾರ್ಯಕ್ರಮ ಉದ್ದಾಟನೆಗೊಂಡಿತು. ಶ್ರೀ ಸುರೇಶ್‌ ಭಟ್‌ ಅವರಿಂದ ಆಶಯ ನುಡಿ ಹಾಗೂ 
ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪಿ.ಎನ್‌.ಸದಾಶಿವ, ಮಾಜಿ ಮಹಾನಗರ ಪಾಲಕೆ ಸದಸ್ಯರು 
ಮತ್ತು ಪ್ರಾತ್ಯಕ್ಷಿಕೆ ಮಂಡನೆ ಶ್ರೀ ಜ. ಎನ್‌.ನರಸಿ೦ಹಮೂರ್ತಿ, ಕಾರ್ಯದರ್ಶಿಗಳು, ಕನ್ನಡ ಗಣಕ 
ಪರಿಷತ್ತು ಅವರಿ೦ದ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್‌.ಆರ್‌.ಚ೦ದ್ರನ್‌ 
ಅವರು ವಹಿಸಿದ್ದರು. 


08-03-2009 : ಮಹಿಳಾ ವಿಭಾಗ ಕಾರ್ಯಕ್ರಮ ಆಹಾರ ಸಿದ್ಧಪಡಿಸುವ ಸ್ಪರ್ಧೆ ಹಾಗೂ ಪ್ರದರ್ಶನ : 


ಉದಯಭಾನು ಕಲಾಸ೦ಘದಲ್ಲ ಮಹಿಳಾ ದಿನಾಚರಣೆ ಅಂಗವಾಗಿ ಯಾವುದೆ ಶಾಖ ಅಥವಾ ಇಂಧನದ ಸಹಾಯವಿಲ್ಲದೆ ಆಹಾರ ಸಿದ್ದಪಡಿಸುವ ಸ್ವರ್ಧೆ 
ಹಾಗೂ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಕು॥ ಮೇಘಶ್ರೀ ಭಾಗವತರ್‌, ಕಿರುತೆರೆ - ಹಿರಿತೆರೆ ಕಲಾವಿದೆ ಹಾಗೂ ಶ್ರೀಮತಿ ಚಂದ್ರಿಕ, 
ನ್ಯಾಷನಲ್‌ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ಡಾ॥ ಎಸ್‌.ಸಪ್ನ, 
ಆಯುರ್ವೇದ ತಜ್ಞರು” ಸಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲ “ಕೀಲು ನೋವು ನಿವಾರಣೆ ಆಯಿಲ್‌ ತೆರಪಿ” ಬಗ್ಗೆ ಪ್ರಾತ್ಯಕ್ಷಿಕೆ ಹಾಗೂ ಪ್ರದರ್ಶನ 
ಏರ್ಪಡಿಸಲಾಗಿತ್ತು. ಸಂಘದ ಅಧ್ಯಕ್ಷರಾದ ಶ್ರೀ ಎನ್‌.ಆರ್‌.ಚ೦ದ್ರನ್‌ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 


ಸ್ಪರ್ಧೆಯಲ್ಲ ಭಾಗವಹಿಸಿದ್ದ ಸ್ಪರ್ಧಿಗಳು ಹಸಿ ತರಕಾರಿ ಸಲಾಡ್‌, ಕೋಸಂಬರಿ, ಬಟರ ಫ್ರುಟ್‌, ಗೋಧಿ ಚಾಕೋಲೇಟ್‌, ಚೀಟರೂಟ್‌ ಹಲ್ವ. ಪುದೀನಾ 
ಜೂಸ್‌”, ಬಾಳೆ ದಿಂಡು ಮಸಾಲ, ಹೆಸರುಕಾಳನ ಸಲಾಡ್‌, ಹಾಗೂ ಕೋಸಂಬರಿ ತಯಾರಿಸಿದ್ದರು. ಸ್ಪರ್ಧಿ ಗಿರಿಜಾ :- ಇದೊಂದು ಅಪರೂಪದ ಸ್ಪರ್ಧೆ. ಹಸಿ 
ತರಕಾರಿಗಳ೦ದ ಆಹಾರ ತಯಾರಿಸುವುದು ವಿಶೇಷ. ಸಮಯದ ಕೊರತೆಯಿಂದ ಜನ ಪೌಷ್ಠಿಕ ಆಹಾರದಿಂದ ವಂಚಿತರಾಗಿ ಆರೋಗ್ಯ ಹಾಳು 
ಮಾಡಿಕೊಳ್ಳುತ್ತಿದ್ದಾರೆ ಇದೊಂದು ಸಕಾಅಕ ಕಾರ್ಯಕ್ರಮ ಎಂದರು. 


ಉದಯ ಸೌರಭ 


ಹ 


ನ೦ನಾಡಿನ ಸ೦ಪನ್ನರು 


ಸಿಇ ಡೆ 
ಸು 


1 ಅ.ನ.ಕೃ. ರಸ್ತೆ ನಾಮಕರಣ 
ಔಮಾರಂಭದಲ್ಲ ಶ್ರೀ ಇ.ಹಿ. 
ರಾಜರತ್ನಲ ಮತ್ತು ಶ್ರಿಃ ಎನ್‌. 
ಲಕ್ಷ್ಮಣ ರಾವ್‌ ಅವರೊಂ೦ಪಗೆ 
ಗೋಕಾಕ್‌ 
ಇಷ್ಟು ದಿನ ಹೇ 
ಮಾಸ್ತಿ ಕನ್ನಡದ ಆಸ್ತಿ ಸ 
ಇನ್ನು ಮುಂದೆ ಸೇರಿಸಬಹುದು 
ಗೋಕಾಕ್‌ ಕನ್ನಡದ ಪೀಕಾಕ್‌ 
ಕವಿ ಡುಂಡಿರಾಜ್‌ ಅವರ ಮಾತು ನಿಜ. ಜ್ಞಾನಪೀಠ ಪ್ರಶಸ್ತಿ 
ವಿಜೇತರಾದ ವಿನಾಯಕ ಕೃಷ್ಣ ಗೋಕಾಕ್‌ ಕರ್ನಾಟಕ ಕಂಡಿರುವ 
ಅತ್ಯಂತ ಪ್ರತಿಬಾನ್ನಿತ ಕವಿ; ಪ್ರಕಾಂಡ ವಾಗ್ಯಿ ಎಲ್ಲರ ಮೆಚ್ಚುಗೆಗೆ 
ಪಾತ್ರರಾಗಿದ್ದ ನುರಿತ ಶಿಕ್ಷಣ ತಣ್ಣ; ವಿದ್ಯಾರ್ಥಿಗಳ ಗೌರವಕ್ಕೆ ಪಾತ್ರರಾಗಿದ್ದ 
ಉಪನ್ಯಾಸಕ, ಪಾಧ್ಯಾಪಕ, ಹಾಗೂ ನಿವೃತ್ತ 'ಯಶಸ್ವಿ' ಕುಲಪತಿ. ಬೃಹತ್‌ 
ಕಾದಂಬರಿಗಳ ನಿರ್ಮಾತೃ. ಅಂತರರಾಷ್ಟೀಯ ಖ್ಯಾತಿಯ ಭಾಷಾ ತಜ್ಞ, 
-ಎಲ್ಲಕ್ಕೂ ಮಿಗಿಲಾಗಿ ಪ್ರಜ್ಞಾವಂತ ವಿದ್ವಾಂಸ. ಇವರು ಡುಂಡಿರಾಜ್‌ ಅವರ 
' ಪೀಕಾಕ್‌ ' ಮಾತ್ರವಲ್ಲ, ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು 
ಕವನದ ಸವಿ ಗಾನದಲ್ಲ ಅಳವಡಿಸಿ ಸುಮಧುರ ಕಂಠದಿಂದ ಉಅಯುವ 
ಇಂಬು ದನಿಯ ಕೋಗಿಲೆ ಸಹ ಆಗಿದ್ದರು. ಪ್ರತಿಭೆಯ ವರ್ಣರಂಗಿತ 
ನೃತ್ಯುವಿಲಾಸ, ರೆಕ್ಕೆ ಬಚ್ಚ ಕುಣಿದು ನಅವ ನವಿಲನ್ನು ನೆನಪಿಗೆ 
ತರುವುದಲ್ಲದೆ ಜೀರ್ಕೋವಿಯಂತೆ ಸದಾ ಸ್ಟುರಿಸುವ ಸೃಜನಶೀಲತೆ 


ಕಾವ್ಯವಾಗಿ, ಕವನವಾಗಿ, ಗೀತೆಯಾಗಿ, ಕಾದ೦ಬರಿಯಾಗಿ, 
ನಾಟಕಗಳಾಗಿ, ವಿಮರ್ಶಾ ಲೇಖನಗಳಾಗಿ , ಪ್ರವಾಸ ಕಥನಗಳಾಗಿ ಹೊರ 
ಚಿಮ್ಮಿವೆ. 


ಇವರ, ನನ್ನ ಪರಿಚಯ 1೨86ರಷ್ಟು ಹಿಂದಿನದು. ನಾನು ' ಮಕ್ಕಳೇ, 
ಇವರನ್ನು ನೀವು ಬಲ್ಲರಾ ?' ಲೇಖನಮಾಲೆಯನ್ನು ಮಕ್ಕಳಗೆ, ಕನ್ನಡ 
ಮಕ್ಕಳ ಸಾಹಿತಿಗಳ ಕಿರು ಪರಿಚಯವನ್ನು ನಿಡುವ ದೃಷ್ಟಿಯಿಂದ 
'ಪ್ರಚಾಮತ'ದಲ್ಲ ಪ್ರಾರಂಭಿಸಿದಾಗ, ಒಮ್ಮೆ ಸಹೋದರಿ ಡಾ| ನಿರುಪಮಾ 
ಅವರ ಜೊತೆಯಲ್ಲ ಸದಾಶಿವನಗರದಲ್ಲದ್ದ ಡಾ।ಃ ಗೋಕಾಕರ ಮನೆಗೆ 
ಹೋಗಿದ್ದೆ. ಆಗ ಅವರು ತೋರಿದ ಪ್ರೀತಿ, ವಾತ್ಸಲ್ಯ ಎಂದೆಂದಿಗೂ 
ಮರೆಯಲಾಗದ ಅನುಪಮ ಅನುಭವ. 

ಆ ಆತ್ಮೀಯತೆ ಈಗಿನ ಕಾಲದ ತೋರಿಕೆಯ, ವ್ಯವಹಾರಿಕ 
ರೀತಿಯ ಅಥವಾ ವಾಣಿಜ್ಯಮುಖ, ಪಾಶ್ಚಾತ್ಯೀಕರಣಗೊ೦ಡಿರುವ 
ನಡಾವಳಯಾಗಿ ತೋರದೆ, ನಿಜ ಸುಸ೦ಸ್ಥೃತ ಕುಟು೦ಬದ, ವೈದಿಕ 
ಸಂಪ್ರದಾಯದ ಧಾರ್ಮಿಕ ವಿಧಿಯಂತಿತ್ತು. ಈ ಆತ್ಮೀಯತೆ, ಆ 
ತಲೆಮಾರಿನ ಹಿರಿಯರಿಗೆ ಮೀಸಲೇನೋ ಅನಿಸುತ್ತಿದೆ ಈಗ. 

“ಇವರು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ 
ಅಧಿಕಾರಿಯೆಂದೂ, ವಿದ್ಯಾರ್ಥಿದೆಸೆಯಿ೦ದಲೇ ಕಥೆ, ಕಾದ೦ಬರಿ, ಲೇಖನ 
ಬರೆಯುವ ಹವ್ಯಾಸ ಇಟ್ಟುಕೊ೦ಡಿದ್ದರೆ೦ದು” ಶ್ರೀಮತಿ ನಿರುಪಮಾ ನನ್ನ 
ಪರಿಚಯ ಮಾಡಿಕೊಟ್ಟಾಗ ನನ್ನ ಹಲವು ಕಥೆಗಳನ್ನು 
“ವಿಜಯಕರ್ನಾಟಕ” ಪತ್ರಿಕೆಯಲ್ಲ ಹದಿದ್ದೇನೆಂದು ನೆನಪು 
ಮಾಡಿಕೊಂಡರು. ಪ್ರಜಾಮತದ ಕೆಲವು ಲೇಖನಗಳನ್ನು 
'ನೋಡಿರುವುದಾಗಿಯೂ ತಿಳಸಿದರು. ಮಕ್ಕಳ ಸಾಹಿತಿಗಳ 
. ಪರಿಚಯವನ್ನು ಮಾಡಿಸುವ ಸಾಹಸಕ್ಕೆ ಕೈಹಾಕಿರುವುದಕ್ಕೆ ಮೆಚ್ಚುಗೆ 
ಸೂಚಿಸಿದರು. ಈ ಮಾಲೆಯ ಪುಸ್ತಕಕ್ಕೆ ಮುನ್ನುಡಿಯ ಸಿ೦ಧೂರ ಇರಿಸಿ 
ಹರಸಬೇಕೆಂದು ವಿನಂತಿಸಿಕೊಂಡಾಗ ಸಂತೋಷದಿಂದ ಒಪ್ಪಿಗೆ 
ನೀಡಿದರು. ಹಲವು ಉಪಯುಕ್ತ ಸಲಹೆ ಸೂಚನೆಗಳನ್ನು ನೀಡಿದ್ದಲ್ಲದೆ 
ನಾಲ್ಕೇ ದಿನದಲ್ಲ ಮುನ್ನುಡಿ ಬರೆದು ನನ್ನ ಆಫೀಸಿನ ಟಿಅಘೋನಿಗೆ 
ಕರೆಮಾಡಿ ತೆಗೆದು ಕೊಂಡು ಹೋಗಬಹುದೆಂದು ತಿಳಸಿದರು. ಈ 
ಸೌಜನ್ಯ, ಹಿರಿತನದ ಸಿರಿ ನಡವಳಕೆ ಈಗ ನಾವು ಕಾಣಬಹುದೆ? 


ಹಾಸ ಸಸಿನ ಸಾ ಜನವರಿ- ಮಾರ್ಚ್‌ 2009 


ಡಾ | ವಿನಾಯಕ ಪೃಷ್ಟ ಗೋಕಾಕ್‌ 


ಜನ್ಯ ಶತಮಾನೋತ್ಸವ ಸ್ಕರಣೆ 


ಇದಾದ ನಂತರವೂ ನಾನು ಡಾ| ನಿರುಪಮಾ ಅವರ ಜೊತೆಯಲ್ಲ, 
ಅಲ್ಲದೆ ನಾನೂ ಮತ್ತು ನನ್ನ ಪತ್ನಿ ಹಲವು ಬಾರಿ ಹಲವು 
ಕಾರಣಗಳಂ೦ಂದಾಗಿ ಭೇಟಯಾಗಿದ್ದೆವು. ಒಳ್ಳೆಯ ಬಾಂಧವ್ಯವೇ ನಮ್ಮ 
ಮನೆ ಹಾಗೂ ಅವರ ಮನೆಯ ಮಧ್ಯೆ ಬೆಳೆದಿತ್ತು ಎಂದು ಹೇಳಲು ಅತೀವ 
ಸಂತೋಷವಾಗುತ್ತದೆ. 

ನಾನು, ಕೊಡಗಿನ ರಾಜ ಮನೆತನದ “ವೀರ ರಾಜೇಂದ್ರ”ನ ಮೇಲೆ 
“ಪ್ರೌಢ ಪ್ರತಾಪ ವೀರ ರಾಜೇಂದ್ರ” ಎಂಬ ಚಾರಿತ್ರಿಕ ಕಾದಂಬರಿಯನ್ನು 
ರಚಿಸಿ, ಅದು “ಕನ್ನಡಪ್ರಭ”ದಲ್ಲ ಧಾರಾವಾಹಿಯಾಗಿ ಹೊರಬಂದು 
ಅಪಾರ ಜನಮೆಚ್ಚುಗೆ ಪಡೆದ ಮೇಲೆ ಗ್ರಂಥರೂಪದಲ್ಲ ಪ್ರಕಟಗೊಂಡಿತು. 
ಇದನ್ನು ನಮಸ್ಥಾರಗಳೊಂದಿಗೆ ಅವರಿಗೆ ಮುಂಬಯಯಲ್ಲದ್ದ ಮಗನ 
ಮನೆಯ ವಿಳಾಸಕ್ಕೆ ಕಳುಹಿಸಿಕೊಟ್ಟದ್ದೆ. ಅವರು ಅದನ್ನು 
ಆಮೂಲಾಗ್ರವಾಗಿ ಓದಿ ಅದರ ಬಗ್ಗೆ ಮೆಚ್ಚುಗೆ ಸೂಚಿಸಿ ಪತ್ರ ಬರೆದಿದ್ದರು. 
ಆ ಲೇಖನ ಬರೆದು ಕಳುಹಿಸಿದ ಕೆಲ ತಿಂಗಳಲ್ಲೇ ಅವರು 
ದಿವಂಗತರಾದುದು ನನ್ನಲ್ಲ ಅಳಸಲಾರದ ದು:ಖದ ಗೆರೆ ಕೊರೆದಿದೆ. 
ಅವರ ಆಶೀರ್ವಾದದ ಮಾತುಗಳು ನನ್ನೆಲ್ಲಾ ಗ್ರಂಥ ರಚನೆಗೆ 
ಸ್ಫೂರ್ತಿಯಾಗಿವೆ. 

“ಪ್ರೌಢ ಪ್ರತಾಪ ವೀರ ರಾಜೇಂದ್ರ” ಓದಿ ಸಂತೋಷ ಪಡುವ 
ಕಾದಂಬರಿ ಇದೊಂದು ಒಳ್ಳೆಯ ಸಂವಿಧಾನಿಕ ಹಾಗೂ ಪರಿಸರ 
ಕಾದಂಬರಿ” ಈ ಹರಕೆಯ ಫಲಶೃತಿಯಾಗಿಯೇ ಈ ಕಾದಂಬರಿಗೆ 
1೨80-೨೦ರ ದಶಕದ ಅತ್ಯುತ್ತಮ ಕೃತಿಗಳಲ್ಲ ಒಂದೆಂದು 
ಪರಿಗಣಿತವಾಗಿ ಮೈಸೂರಿನ "ನೃಪತುಂಗ ಸಾಹಿತ್ಯ ಬಹುಮಾನ” 
ಹಾಗೂ ಬೆಳಗಾವಿ ಜಲ್ಲೆಯ ಪಾಚ್ಲಾಪುರದ ಭಾರತೀಯ ಭಾಷಾ ಪರಿಷತ್ತು 
ನಡೆಸಿದ ಕಾದಂಬರಿ ಸ್ಪರ್ಧೆಯಲ್ಲ ಪ್ರಥಮ ಬಹುಮಾನ, ನಾಲ್ಕು ಸಾವಿರ 
ರೂಪಾಯಿ ದೊರೆಯಿತು ಎಂದು ನೆನೆಸಿಕೊಳ್ಳಲು ಹೆಮ್ಮೆ ಎನಿಸುತ್ತಿದೆ. 


ಎಸ್‌.ಏ.ಶ್ರೀನಿವಾಸರಾವ್‌ 


ಡಾ ಗೋಕಾಕ್‌ ಜನಿಸಿದ್ದು ಧಾರವಾಡ ಜಲ್ಲೆಯ ಸವಲೂರಿನಲ್ಲ. 
ತಂದೆ:ಕೃಷ್ಣರಾಯ, ತಾಯಿ:ಸು೦ದರಮ್ಮ, ಜನ್ಯ ದಿನ ೦೨/೦8/19೦೨. 
ಇವರ ವಿದ್ಯಾಭ್ಯಾಸ ಧಾರವಾಡ, ಮುಂಬಯಿ ನಗರಗಳಲ್ಲ ನಡೆಯಿತು. 
ಇಂದ್ಲೆಂಡಿನ ಆಕ್ಸ್‌ಫರ್ಡ್‌ನಲ್ಲ (1936) ಉನ್ನಂತ ವ್ಯಾಸಂಗ ನಡೆಯಿತು. 
1931ರಲ್ಲಿ ಪುಣೆಯ ಫರ್ಗೂಸನ್‌ ಕಾಲೇಜನಲ್ಲ ಉಪನ್ಯಾಸಕರಾಗಿ ವೃತ್ತಿ 
ಆರಂಭಸಿದ ಇವರು ಸಾಂದ್ಲಿ, ಹೈದರಾಬಾದ್‌, ಕೊಲ್ಲಾಪುರ, ಧಾರವಾಡ 
ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಕೊನೆಗೆ 
ಬೆಂಗಳೂರಿನ ವಿಶ್ವವಿದ್ಯಾಲಯದ ಹಾಗೂ ಸತ್ಯಸಾಯಿ ಕಾಲೇಜುಗಳ 
ಕುಲಪತಿಗಳಾಗಿ ತಮ್ಮ ಅಪ್ರತಿಮ ಪ್ರತಿಭೆ ಮೆರೆದಿದ್ದಾರೆ, 

ಇವರಿಗೆ ದೊರೆತಿರುವ ಪ್ರಶಸ್ತಿ/ಮರಸ್ಥಾರಗಳು ಅಗಣಿತ. ಅವುಗಳಲ್ಲ 
ಮುಖ್ಯವಾದವುಗಳೆ೦ದರೆ, ಬಳ್ಳಾರಿಯಲ್ಲ 1958ರಲ್ಲ ನಡೆದ ಅಖಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ; 1991ರಲ್ಲ ರಾಷ್ಟ್ರದ 
ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ “ಜ್ಞಾನಪೀಠ ಪ್ರಶಸ್ತಿ” (ಭಾರತ ಸಿಂಧೂರಶ್ಕಿ 
ಮಹಾಕಾವ್ಯ), ಭಾರತ ಸರ್ಕಾರದ ಪ್ರತಿಷ್ಠಿತ “ಪದ್ಮಶ್ರೀ” ಪ್ರಶಸ್ತಿ, 
“ದ್ಯಾವಾಫೃಥ್ಲಿ”ಗೆ “ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ, 
1೨೮7ರಲ್ಲಿ “ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್‌, 
1೨71ರಲ್ಲಿ “ಯೂನಿವರ್ಸಿಟ ಆಫ್‌ ಪೆಸಿಫಿಕ್‌ ಕಂಟ್ರಾಸ್‌ನಿಂದ ಗೌರವ 
ಡಾಕ್ಟರೇಟ್‌ ಮುಂತಾದವು. 

ಬಹುಮುಖ ಪ್ರತಿಭೆಯ ಶ್ರೀಯುತರು ರಚಿಸಿರುವ ಕೃತಿಗಳು, ಕವನ 
ಸಂಕಲನಗಳು -- 22, ನಾಟಕಗಳು 4, ವಿಮರ್ಶೆಗಳು 7, ಆತ್ಮವೃತ್ತ 
ಮತ್ತು ಪ್ರವಾರ ಸಾಹಿತ್ಯ 5, ಕಾದಂಬರಿ ಇಚ್ಚೋತು (ಮುಂದೆ ಇದು 
“ಸಮರಸವೇ ಜೀವನ” ಎಂದು ಬೃಹತ್‌ ಕಾದಂಬರಿಯಾಗಿ 
ಹೊರಬಂತು.) ಆಂಗ್ಲ ಕೃತಿಗಳು 6. 

ಡಾ॥ ಗೋಕಾಕರು ಸಾಹಿತ್ಯ ಕ್ಷಿತಿಜದಲ್ಲ ಧ್ರುವತಾರೆಯಾಗಿ 


ಮಿನುಗುತ್ತಿದ್ದಾರೆ. ದಾರಿದೀಪವಾಗಿದ್ದಾರೆ. ೨ 


ಉದಯ ಸ ದದಊುವಾಧವೂೂಷೂತಾ ವಾ ಜನವರಿ- ಮಾರ್ಚ್‌ 2009 


ಹಿರಿಯರು ನಮ್ಮನ್ನು ಹ೦ಡಿದ್ದು ಹಿಂದೆ 


ಉದಯಭಾನು ಸಂಘಟನೆ - ಸೇವೆ - ಸಂಸ್ಕೃತಿಯ ಸೌರಭ ಹರಡಲ. 
ಬೆಳಗಲ ------ ಶುಭಂ! 

25-01-2009 ಅನಂತಕುಮಾರ್‌ 

ಈ ಸಂಸ್ಥೆ ನಡೆಸುತ್ತಿರುವ ಸೇವೆಯು ಸಾರ್ಥಕವಾಗಿ ಜನ ಮನ್ನಣೆ 
ಪಡೆದಿದೆ. ಎಲ್ಲರಿಗೂ ಶುಭವಾಗಲ 

11.01.2009 ಹಾರನಹಳ್ಳಿ ರಾಮಸ್ತಾಮಿ 
ಉದಯಭಾನು ಕಲಾ ಸಂಸ್ಥೆಯ ಕಾರ್ಯಯೋಜನೆಗಳು ಜನಹಿತ 
ದೃಷ್ಟಿಯವು. ಬಹುಬೇಗ ಕಟ್ಟಡ ಕಾರ್ಯ ಚಟುವಟಕೆಗಳು ವಿಸ್ತರಿಸಅ 
ಎ೦ದು ಆಶಿಸುತ್ತೇನೆ. 

23.12.2೦೦೮ 

ವಿದ್ಯಾದಾನಕ್ಕಿ೦ತ ಶ್ರೇಷ್ಠವಾದ ದಾನವಿಲ್ಲ. 
ಇವೆರಡು ಕ್ಷೇತ್ರಗಳಲ್ಲ. ಅಪಾರ ಸೇವೆ ಸಲ್ಲಸುತ್ತಿರುವ ಉದಯಭಾನು 
ಕಲಾಸಂಘದ ಕಾರ್ಯ ಶ್ಲಾಘನೀಯ 
25-01-2೦೦೨ 


ಪ್ರೊ ॥ಎ೦.ಎಚ್‌.ಕೃಷ್ಣಯ್ಯ 


ನ್ಯಾ.ಎ೦. ರಾಮಾಜೋಯುಸ್‌ 


ಪ್ರೀ ದುರ್ಗಾ ಕ್ರೋಶ : 
ತಾಯ ದುರ್ಗೇ, ಮಹಾಶಕ್ತಿಯೆ ಸಿಂಹವಾಹಿನಿ ಕಾಳಯೆ, 
ಮಾತೆ ಶಿವಪ್ರಿಯೆ ದೇವಿ ನೀನೆ ಸರ್ವಶಕ್ತಿ ಪ್ರದಾಯಿನಿ, 
ಭಾರತೀಯರು ನಾವು ನಿನ್ನಯ ಅಂಶಜಾತರು ತರುಣರು ; 
ನಿನ್ನ ಮ೦ದಿರದಲ್ಲ ಕುಳತೀ ನಿನ್ನ ಪ್ರಾರ್ಥನೆಗೈವೆವು - 
ಕೇಳು ತಾಯೆ, ಇಳೆಗೆ ಇಳ, ಬಾ! ಹುಟ್ಟು ಭಾರತದಲ್ಲಯೆ। 


ತಾಯ ದುರ್ಗೇ. ನಾವು ಮಾನವ ಜನ್ಯ ತಳೆದಾಗೆಲ್ಲವೂ, 
ನೀನು ವಹಿಸಿದ ಕರ್ಮವೆಸಗಿಯೆ ಮರುಳುತಿರುವೆವು ನಿನ್ನಯ 
ಪರಂ-ಧಾಮಾನಂದಮಯದ, ಒಅದ ತಾಯಿಯ ತೌರಿಗೆ; 
ನಿನ್ನ ಕಾರ್ಯಕೆ ದೀಕ್ಷೆ ತೊಟ್ಟಹೆ, ಜನ್ಯವೀ ತಳೆದಾಗಲೂ 
ಕೇಳು ತಾಯೆ, ನೀಡು ನೆರವನು ಬಂದು ಭಾರತದೇಶಕೆ! 


ಸಿ೦ಹವಾಹಿಸಿ, ಅ೦ಬಾ, ದುರ್ಗೇ, ತ್ರಿಶೂಲಾಯುಧಧಾರಿಣಿ 
ಕವಚಧರಿಸಿದ ಸುಂದರಾಂಗಿನಿ, ವಿಜಯದಾಯಿನಿತಾಯಯೆ, 
ದೇವಿ ನಿನ್ನ ಪ್ರತೀಕ್ಷೆಯಲ್ಲಯೇ ಈಗ ಭಾರತ ಕುಳತಿದೆ 

ನಿನ್ನ ಮಂಗಳ ಮೂರ್ತಿ ನೋಡಲು ತವಕದಲ ಅದು ಕಾದಿದೆ 
ಕೇಳು ತಾಯೆ, ಇಳೆಗೆ ಇಳ ಬಾ! ಹುಟ್ಟು ಭಾರತದಲ್ಲಯೆ। 


ಶಕ್ತಿದಾಯುನಿ, ಅ೦ಬಾ, ದುರ್ಗೇ, ಪ್ರೇಮ ಜ್ಞಾನಪ್ರದಾಯಿಸಿ 
ಶಕ್ತಿರೂಪಳೆ, ಓ ಭಯಂಕರಿ, ಸೌಮ್ಯ ರೌದ್ರ ಸ್ವರೂಪಿಣಿ 
ಅನುದಿನದ ಸಂಘರ್ಷ ಬಾಳಅ, ಸಮರದಲ್ಲ ಸ್ವದೇಶದ 
ಪ್ರೇರಿತರು ನಿನ್ನಿಂದ ತಾಯೇ, ಬದ್ಧಕಟಯ ಯೋದ್ಧರು; 
ತುಂಬು ಬಾ ನೀ ಪ್ರಾಣ-ಚಿತ್ತದಿ ಅಸುರ ಸಾಹಸ ಶಕ್ತಿಯ, 
ನಮ್ಮ ಹೃದಯದಿ, ಬುದ್ಧಿಯಅ ಸುರ ಜ್ಞಾನ ಸಚ್ಚಾರಿತ್ರ್ಯವ! 
ತಾಯ ಬಾ ಬಾ, ಬಾರೆ ಬಾರೆ ವೀರಮಾರ್ಗವ ತೋರು ನೀ 
ಇನ್ನು ನಿನ್ನನು ನನ್ನ ಚಿತ್ತದಿ೦ದತ್ತ ಹೋಗಲು ಬಡುವೆನೆ? 
ಶಕ್ತಿಯುತ, ಪವಿತ್ರಪೂರಿತ ಮಾತೃಸೇವಾ ಪರಿಪ್ಲುತ 

ನಮ್ಮ ಕಾರ್ಯದಿ ತುಂಬ ತುಳುಕುತ ಇರಲ ಪ್ರೇಮವು ಅವಿರತ 
ನಿನ್ನ ಮಕ್ಕಳ ಮೊರೆಯಿದಷ್ಟೆ ತೋರು ಕೃಪೆ ಜಗದಂಬೆಯೆ 
ಕೇಳು ತಾಯೆ, ಇಳೆಗೆ ಇಳ ಬಾ! ಹುಟ್ಟು ಭಾರತದಲ್ಲಯೆ॥ 


- ಮೂಲ : ಶ್ರೀ ಅರವಿಂದ ಘೋಷ್‌ 
ಹ ಸಂಸ್ಕೃತದಿಂದ ಕನ್ನಡಕ್ಕೆ : ಎಸ್‌.ಕೆ. ಹರಿಹರೇಶ್ವರ 


ಉದಯವಾರಿದೆ ನಮ್ಮ ಉದಯಭಾನು ಕಲಾಪ೦ಘ 


ಉದಯವಾಗಿದೆ ನಮ್ಮ ಉದಯಭಾನು ಕಲಾಸ೦ಘ 

ಶಿವನ ಗುಡಿ ಬಳ, ಸಾಲು ಛತ್ರಗಳ ಎದುರಾಗಿ, ಆದರ್ಶ ರಂಗ! 
ನಾಲ್ಕು ದಶಕಗಳ೦ದ, ಬೆಳೆದಿದೆ ಸರ್ವರೇಳಗೆಯ೦ಗ ಹೆಮ್ಮರವಾಗಿ, 
ನಲ್ಕೆಯಲ ಗೆಂದು ಸಮಾಜದಂತರಂಗ 

ಸದಯವಾಗಿದೆ ನಮ್ಮ ಉದಯಭಾನು ಕಲಾಸ೦ಘ ॥ 


ಕತ್ತಲಅ ಮೈಮರೆತು ಕೂತವರ, ಕಣ್ಣುಗಳ ತೆರೆಸಿ, 
ಗತಕಾಲ ವೈಭವದ ಪುಟಗಳ ತೆರೆದು ತೋರಿಸಿ, 

ಬಧವಾಗಿದೆ, ಬಡಾವಣೆಗಳ ಬವಣೆ ಬಗೆಹರಿಸಲು 
ಸಿದ್ದವಾಗಿದೆ ನಮ್ಮ ಉದಯಭಾನು ಕಲಾಸಂಘ ॥ 


ಶಾಲಾ ಕಾಲೇಜು ಮಕ್ಕಳ ತರಬೇತಿ ತರಗತಿಗಳ ನಡೆಸಿ, 
ಅಬಾಲ ವೃದ್ಧರಿಗೆ ಆರೋಗ್ಲ ತಪಾಸಣಾ ಶಿಚರವನೇರ್ಪಡಿಸಿ 
ಪರಿಸರದ ರಕ್ಷಣೆಗೆ, ನೆರೆ ಹೊರೆಯ ಶಿಕ್ಷಣಕ್ಕೆ, ಶ್ರಮಿಸಿ 

ಅವರ ಬೇಕು ಬೇಡಗಳ ವಿವೇಖಿಸಿ, ದೃಷ್ಟಿಯನು ವಿಸ್ತರಿಸಿ, 
ವಿನಯವಾಗಿದೆ ನಮ್ಮ ಉದಯಭಾನು ಕಲಾಸಂಘ ॥ 


ಸಾಹಿತ್ಯು, ಶಿಕ್ಷಣ ಸಮಾಜ, ಸಂಸ್ಕೃತಿ, ಶಾಖೆಗಳ ಸಂಯೋಜಸಿ 
ಯತುಮಾನಗಳ ಅನುಸರಿಸಿ ವರ್ತೆಮಾನವ ಬಳಸಿ ಮೇಳೈಸಿ 
ಸಮಯೋಚಿತ ಸಭೆ ಸಮಾರಂಭ, ಸ್ಫರ್ಧೆಗಳನಾಯೋಜಸಿ 
ಗ್ರಂಥಗಳ ಪ್ರಕಟಸಿ, ಪತ್ರಿಕೆ ನಡೆಸಿ, ಜ್ಞಾನ ದಾಸೋಹ ಮಾಡಿಸಿ 
ವಿಜಯ ಯಾಗಿದೆ ನಮ್ಮ ಉದಯಭಾನು ಕಲಾಸ೦ಘ ॥ 


ಕವಿ ಕಲಾವಿದರ ಪ್ರತಿಭೆಗೆ, ಸಂದಿರಲು ಸನ್ಮಾನ, ವಿನಮ್ರ ನಮನ 
ಉಜ್ವಲವಾಗಿ ಬೆಳಗುತಿದೆ ಉತ್ಸರ್ಷದಲ ಸೆಳೆದು ಸರ್ವರ ಗಮನ 
ನರ ನಾರಾಯಣರು ನಿಸ್ವಾರ್ಥ ಸೇವೆ ಸಲ್ಲಸಿರೆ ಅನುದಿನ 
ಸುವರ್ಣ ಸ೦ಭ್ರಮದತ್ತ ಸಾಗಿದೆ ಸಾಧನೆಯನಂತ ಪಯಣ 
ಹೃದಯವಾಗಿದೆ ನಮ್ಮ ಉದಯಭಾನು ಕಲಾಸಂಘ ॥ 


- ಎಂ.ಡಿ. ಕೃಷ್ಣಯ್ಯ | 
ಮುದ್ರಿತ ಅಂಜಿ 


ಉದಯಸೌರಭ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರ 


UDAYASOURABHA 


UDAYABHANU KALASANGHA'S QUATERLY NEWSLETTER 


January - March - 2009 Vol-8 


ರೌರವ ಕಾರ್ಯದರ್ಶಿ, ಉದಯಭಾನು ಕಲಾಸಂಘ (ನೋಂ) ಗಗ 5601608// 

ಗವಿಪುರ ಸಾಲು ಛತ್ರಗಳ ಎದುರು, ಕೆಂಪೇಗೌಡನಗರ, Udayabhanu Kalasangha (R) 
ರಾಮಕೃಷ್ಣ ಮಠ ಬಡಾವಣೆ, ಬೆ೦ಗಳೂರು - ೫೬೦ ೦೧೯. Opp. Gavipura Choultry Block 
ಟೆಅಫ್ಯಾಕ್ಸ್‌ : ೨೬೬೦೧೮೩೧ Kempegowdanagar, Bangalore - 19. 
Telefax : 26601831 | 


E-mail ; udayabhanu_1965@yahoo.co.in 


Printer & Publisher Hon Secretary Udayabhanu Kalasangha, Kempegowdanagar, Bangalore - 19. Telefax : 26601831 
Printed at : Deepthi Printers, No.4 N.A.T, Street, Bangalore - 04 Mobile : 98443 17742 


